ಕರ್ನಾಟಕ ವಿಧಾನ ಪರಿಷತು 


॥ ಚುಕ್ಕೆ ಗುರುತಿಲ್ಲದ ಪ್ಲೆ ಸಂಖ್ಯೆ 
ಹೌ ಮ್‌ p) 


2) ಸದಸ್ಯರ ಹೆಸರು 


3). ಉತ್ತರಿಸುವ ದಿನಾಂಕ 


4) ಉತ್ತರಿಸುವವರು 


1597 (1738) 
ಶ್ರೀ ಎಸ್‌. ನಾಗರಾಜ್‌ (ಸಂದೇಶ ನಾಗರಾಜ್‌) 
(ಸ್ಥಳೀಯ ಸಂಸ್ಥೆಗಳೆ ಕೇತು) 

[o) [e) ಬ 

22-03-2021 


: ಅರಣ್ಯ `ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


| ಬಿದಿರನ್ನು ಬಿತ್ತನೆ ಮಾಡಿ ಬೆಳೆಸಲು 


ಕ್ರಮ ತೆಗೆದುಕೊಳ್ಳಲಾಗಿದೆಯೇ; 


ಸ 0 ಷೆ್ನೆ ಉತ್ತರ 

ಈ ವಾರ್‌ಡ (ಬಾಗರರಂಗನ' ಭಟ್ರ 
ಅಭಯಾರಣ್ಯದ ಬೈಲೂರು ವನ್ಯಜೀವಿ ಬಂದಿದೆ. 
ವಿಭಾಗದಲ್ಲಿ ನೂರಾರು ಎಕರೆಯಲ್ಲಿ 
ಬೆಳೆದಿರುವ ಬಿದಿರು “ಒಣಿಗಿ, ಬಿದಿರಕ್ಕಿ ಒಣಿಗಿ ಹೋಗಿರುವ ಬಿದಿರಿಗೆ ಬದಲಾಗಿ 
"ಬಿಟ್ಟು 'ಅವಸಾನವಾಗುತ್ತಿರುವುದು ಪರ್ಯಾಯವಾಗಿ ಹೊಸದಾಗಿ ಬಿದಿರು ಬಿತ್ತನೆ 
ಇಲಾಖೆಯ ಗಮನಕ್ಕೆ ಬಂದಿದೆಯೇ; | ಮಾಡಲು ಬಿದಿರು ಬೀಜವನ್ನು ಸಂಗ್ರಹಣೆ 
ಒಣಗಿಹೋಗುವ ಈ ಬಿದಿರಿಗೆ ಮಾಡಲಾಗುತ್ತಿದೆ. ' ಮುಂದಿನ ಮಳೆಗಾಲದಲ್ಲಿ 
ಪರ್ಯಾಯವಾಗಿ ಹೊಸದಾಗಿ | ಬಿದಿರು. ಬೀಜವನ್ನು ಬಿತ್ತನೆ ಮಾಡಿ ಬಿದಿರು 


ಬೆಳೆಸಲು ಕಮಕ್ಕೆಗೊಳ್ಳಲಾಗುವುದು. 


5 


ಬಿ.ಆರ್‌.ಟೆ. (ಬಿಳಿಗಿರಿರಂಗನ ಬೆಟ್ಟ) ಹುಲಿ ಸಂರಕ್ಷಿತ 


"ಆನೆಗಳ `ಪ್ರಮುಖಿ'`' ಆಹಾರವಾಗಿರುವ 
ಈ ಬಿದಿರನ್ನು ಹೆಚ್ಚು ಪ್ರದೇಶದಲ್ಲಿ | ಪ್ರದೇಶದ ಸೂಕ್ತ. ಅರಣ್ಯ ಪ್ರದೇಶಗಳಲ್ಲಿ ಬಿದಿರು 
ಬೆಳೆಸಲು ಕ್ರಮ ಜರುಗಿಸಲಾಗುವುದೇ;' | ಬೆಳೆಸಲು ಕ್ರಮ ಕೈಗೊಳ್ಳಲಾಗುವುದು. 

ಇ) [ಒಣಗಿ ಎಂತಿರುವ ಬಿದಿರಿಗೆ ಮುಂದಿನೆ7ಒಣಗಿ ನಿಂತಿರುವ ಬಿದಿರಿಗೆ ಮುಂದಿನ್‌ `ಜೇಸಿಗೆ 


| ತೆಗೆದುಕೊಳ್ಳ ಸ್ಥಲಾಗುವುದೇ?. 


ಬೇಸಿಗೆ ದಿನಗಳಲ್ಲಿ ಬೆಂಕಿ ಬಿದ್ದು 
ಅರಣ್ಯಕ್ಕೆ ಅಪಾಯ 
ಸಂಭವಿಸಬಹುದಾದ ಸ್ಥಿತಿ 
ಇರುವುದರಿಂದ ಬೆಂ8 ಬೀಳದಂತೆ 
ಮುನ್ನೆಚ್ಚರಿಕೆ ಕ್ರಮ 


ದಿನಗಳಲ್ಲಿ ಬೆಂಕಿ ಬಿದ್ದು, ಅರಣೂಕ್ಷೆ 
ಅಪಾಯವಾಗದಂತೆ ತಡೆಯಲು. ಕೈಗೊಂಡಿರುವ 
ಕಾರ್ಯಗಳ ವಿವರ ಈ ಕೆಳಗಿನಂತಿದೆ: 

1. ಬೆಂಕಿ ರೇಖೆ ನಿರ್ಮಾಣ 112.52 ಕಿ.ಮೀ 

2. ಬೆಂಕಿ ರೇಖೆ ನಿರ್ವಹಣೆ 988.57 ಕಿ.ಮೀ. 


13, ಬೆಂಕಿ ಕಾವಲುಗಾರರ ನೇಮಕ_180 ಸಂಖ್ಯೆ 


14. ಬೆಂಕಿ. ನಂದಿಸಲು ತುರೀದಿಸಿದ.ಸಾಮಗಿ; . 


ನ 'ಚೈನ್‌-ಸಾ 
"ಹ್ಯಾಂಡ್‌ ಸ್ನೇಯರ್‌ - 10 ಸಂಖೆ 
 ಬ್ರುಷ್‌ ಕಟರ್‌ - 05. ಸಂಖ್ಯೆ 
5, ಕರ್ನಾಟಕ ಅಗ್ನಿಶಾಮಕದಳದ 4 ವಾಹನಗಳು 

ಮತ್ತು 16 ಸಿಬ್ಬಂದಿಗಳ ನಿಯೋಜನೆ. 
6. ಬೆಂ ನಂದಿಸಲು ಹೆಚ್ಚುವರಿಯಾಗಿ 5 


ವಾಹನಗಳನ್ನು ಬಾಡಿಗೆಗೆ ಪಡೆಯಲಾಗಿದೆ. 


ಲ್ಲದೆ, 'ಅರಣ್ಯ " ಪ್ರದೇಶಗಳಲ್ಲಿ: ಉಲಟಾಗುಲಿ 

ಕಾಡ್ಗಿಚ್ಚು ತ ತಡೆಯುವ ನಿಟ್ಟಿನಲ್ಲಿ “ಬೆಂಕಿ "ಅಧ್ಯಯನ 
ವಿಶ್ಲೇಷಣೆ ಮತ್ತು ಉಸ್ತುವಾರಿ ಕೋಶ” "ವನ್ನು 
ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ 
ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ 


ಕೇಂದ್ರದಲ್ಲಿ ಸ್ಥಾಪಿಸಲಾಗಿರುತ್ತದೆ. 


ಅ 


ಸದರಿ ದೂರ, ಸಂವೇದಿ ಅನ್ವಯಿಕೆ ಕೇಂದ್ರವು 
ಅರಣ್ಯ ಪ್ರದೇಶದಲ್ಲಿ ಉಂಟಾಗುವ . ಕಾಡ್ಗಿಚ್ಚು 
ಪ್ರದೇಶಗಳನ್ನು ಸೆಟಲೈಟ್‌ "ಮುಖಾಂತರ; ಗುರುತಿಸಿ 
ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೊಬೈಲ್‌ ಆ್ಯಪ್‌ 
ಮುಖಾಂತರ ನಿರ್ದಿಷ್ಟ ಸ್ಥಳದ. ವಿವರವನ್ನು ತಕ್ಷಣ 
ಒದಗಿಸುತ್ತಿದ್ದು, .- . ಅದರಂತೆ ಅಧಿಕಾರಿಗಳು 
ಕಾರ್ಯಪ್ರವೃತ್ತರಾಗಿ .. ಕಾಡ್ಗಿಚ್ಚು . ನಿಯಂತ್ರಣ 
ಕಾರ್ಯಗಳನ್ನು ಕೈಗೊಳ್ಳುತ್ತಿರುತ್ತಾರೆ. 


ಸಂಖ್ಯೆ: ಅಪಜೀ 34 ಎಫ್‌ಟಿಎ 


ಸ್‌ 2021 


TS 


(ಅರವಿಂದ ಲಿಂಬಾವಳಿ) 
ಅರಣ್ಯ, ಕನ್ನಡ ಮತ್ತು ಸಂಸ್ಕೃಶಿ ಸಜೆವರು 


